ಸಂಚಿಕೆ 17 


ಮೇ 1990 


ಸಂಚಯ 
ಕಲಾಸಕ್ತ ರದೆ ಶಿ ಮಾಸಿಕ 


ಡ್‌ ಇ 
(ಖಾಸಗಿ ಪ್ರ ಸಾರಕ್ಕಾಗಿ) 


ಈ ಸಂಚಿಕೆಯಲ್ಲಿ. 


“ಶಿಶಿರದ ಪಾಡು' ಕುರಿತು : ಸ. ರಘುನಾಥ್‌ 

“ಕಣಿವೆಯ ಮುದುಕ' ಕುರಿತು : ಎಸ್‌. ಎಸ್‌. ರಮೇಶ್‌ 
ಬದುಕು (ಕವಿತೆ) : ಹಮೂದ್‌ ಮಂಜೇಶ್ವರ್‌ 

ಹಸಿವು (ಕವಿತೆ) : ಯಲ್ಲಪ್ಪ ಟಿ. 

ವಸಂತ (ಕವಿತೆ) : ರಮೇಶ್‌ ಚಂದ್ರ 

ಕತ್ತಲ ಕವನ 3 ರವಿಕುಮಾರ್‌ ಕಾಶಿ 

ಕಾಡುವ ಸಂಗತಿ 


ಸುಪಾದಕರು : ಡಿ. ವಿ.ಪ ಹ್ಹಾ ದ್‌ ಮತ್ತು ಮಂಡಳಿ 
ವಾರ್ಷಿಕ ಚಂದಾ : ರೂ. 25-00 
ಮುಖ ಚಿತ್ರ : ಶೀಲಾಗೌಡ 


ಸಂಚಯದ ವಿಳಾಸ: ನಂ. 28, ಮಾರಮ್ಮ ದೇವಸ್ಥಾನದ ರಸ್ತೆ 
8ನೇ ಕ್ರಾಸ್‌, ಮಲ್ಲೇಶ ರಂ 
ಬೆಂಗಳೂರು-560 003 


ನ 1 "ನಾನು ಸಮನ್ವಯ ಕವಿಯಲ್ಲ' ಕ 
ಡಾ|| ಜಿ. ಎಸ್‌. ತಿವರುದ ನ್ರಪ್ಪ 
ನ. ರವಿಕುಮಾರ್‌ ಮತ್ತು ಪ್ರಹ್ಲಾ ದ್‌ 


ಡಾ|| ಜಿ. ಎಸ್‌. ಶಿವರುದ್ರಪ್ಪನವರು ನೆಮ ನಡುವಿನ ಒಬ್ಬ ವಿಶಿಷ್ಟ ಕವಿ: 
.. ನಲವತ್ತೆ ಃದಕ್ಕೂ ಹೆಚ್ಚು ವರ್ಷಗಳಿಂದ ಕಾವ್ಕದ. ಎವಿಧ ಪಂಥಗಳನ್ನ ಹಾದು 
0 ಬರೆಯುತ್ತಾ ಜಿ? ಇವರ ನಿರುದ್ದಿಗ್ನ ಗಟ್ಟಿ ತನದಿಂದ ಯಾವ ಕಾವ್ಯ ಪಂಥದಲ್ಲೂ 
ಗುರುತಿಸಿಕೊಳ್ಳದೆ ಅವುಗಳ ಉತ್ತ ಮ "ಅಂಶಗಳನ್ನ ಹೀರಿ ಬರೆಯುತ ರುವವರು, 
ವಿಮರ್ಶೆ ಕ್ಷೇತ್ರದಲ್ಲೂ ಸಾಕಷ್ಟು ಕೆಲಸ ಮಾಡಿರುವವರು, ನಮ್ಮ ನಡುವಿನ ಅನೇಕ 
ಸಾಹಿತಿಗಳ ಪ್ರಿ (ತಿಯ ಗುರುಗಳೂ ಹೌದು, ತಮ್ಮ ಜವಾಬ್ದಾ ರಿಯುತ ಕಾರ್ಯಗಳ 
ಮೂಲಕ ಸಾಓತ್ತ ತ ಅಧ್ಯಕ್ಷ ಸ್ಕಾ ವ ಅವಧಿಯನ್ನ ಈ ಜುಲೈನಲ್ಲಿ 
ರ ಪೂರೆ ಸುತ್ತಿ ರುವ ಜಿ. ಎಸ್‌. ಎಸ್‌ SS ಅನೇಕ ಅರ್ಥಪೂರ್ಣ ಕಿಲಸಗಳಿಗೆ 
) ಕಾರಣರಾಗಿದ್ದಾರೆ, ಈ Meike ನಾವು ಅವರನ್ನ ಸಂದರ್ಶಿಸಿದಾಗ ಅವರು 
ನಮ್ಮ ಜೊತೆಗೆ ಹಂಚಿಕೊಂಡ ಆನಿಸಿಕೆಗಳು. 


9 ಹಲವು ದಶಕಗಳಿಂದ ನಿಮ್ಮ ಕಾವ್ಯ ರಚನೆ ನಿರಂತರವಾಗಿದೆ, ನಿಮ್ಮ ನ್ನ ಈ ರೀತಿ 
ಕಾವ್ಯ ರಚನೆಗೆ ಹಿಡಿದಿಟ್ಟ ತುಡಿತ ಅಥವಾ ವಿಶೇಷತೆ ai 
Ki ಇದೆಯೆ ? 

... ಲ ಕಾವ್ಯ ರಚನೆಗೆ ನನ್ನ a ತುಡಿತ ಯಾವುದು ಅಂತ ಹೇಳುವುದು ಕಪ್ಪ. 
| ಒಬ್ಬ ಲೇಖಕನನ್ನ ನೀವು. ಯಾಕೆ ಬರೆಯುತ್ತೀರಿ ಎಂದೂ ಅಥವಾ ನಿಮ್ಮ. 
೫ ಕಾವ್ಯ ರಚನೆಯ ತುಡಿತ ಯಾವುದು ಎಂದು ಕೇಳುವುದೂ. ಒಂದೇ, ಆದರೆ 
; | ಕಾವ್ಯ ರಚನೆಯ ಬಗ್ಗೆ ನನ್ನ ಲ್ಲಿರುವ ಸಾಮಥ್ಯ ೯ ಯಾವತ್ತೋ ನನ್ನ ಗೋಚರಕ್ಕೆ 

ಬಂದಿರಬೇಕು. ಕಾವ್ಯ ರಚನೆಯ ಬಗ್ಗೆ ಆಸಕ್ತಿ ಹುಟ್ಟಿ ಪ ಯತ್ನಿಸಿದ್ದು ನನ 

ಹೈಸ್ಕೂಲಿನ ದಿನಗಳಲ್ಲಿ, ತಾನು ಬರೆಯಬಲ್ಲೆ ಎನ್ನುವುದನ್ನ ಭಯದ 
ಕ್ಷಣದಿಂದ ಒಬ್ಬ ಲೇಖಕನ ಸಾಧನೆ ಆರಂಭವಾಗುತ್ತದೆ. ನಮಗೆ ಒಗ್ಗುವ. 
ಮಾಧ್ಯ ಮವನ್ನ ಕಂಡುಕೊಳು ವುದಕ್ಕೂ ಒಂದಷ್ಟು ಸಿಮಯಬೇಕು. ಕಾವ್ಯದ 
ಬಗೆಗಿನ ಪಿ ್ರೀತಿ, ಕಾವ್ಯ ಪರಿಸರ ಮತ್ತು ರಚನಾ ಸಾಮರ್ಥ್ಯ. ಇವುಗಳಿಂದ 
ಒಬ್ಬ ಕವಿ 'ರೂಪಗೊಳ್ಳು ತ್ತಾ ನೆ. 


|W "ನೀವು ಅನೇಕ ಕಾವ್ಯ ಮಾರ್ಗಗಳನ್ನ ಹಾದು ಬಂದಿದ್ದೀರಿ ಚ ಹಿನ್ನೆ ಲೆಯಲ್ಲಿ 4 


೨ 


ನ್ಯ ರಚನೆಗಳ ಮೂಲಕ ನೀವು ಹೇಗೆ ಈ ಅವಾಗ 


ಪ್ರ ತಿಕ್ರಿ ಯಿಸಿದ್ದೀರಿ 2 | ಬ್ಯ 


ತ್‌ 


ಈ ಚಳುವಳಿಗಳು ಹುಟ್ಟು ವ ಕಾರಣ ; ಒಂದು ಬರವಣಿಗೆಯ ಕ್ರ ಮ ಸ್ಥಗಿತ | 


ಗೊಂಡು ಸಿದ್ದರೂಪದ' ಪುನರಾವರ್ತನೆಯಾದಾಗ ಬೇರೆ ಗಳ ಭಿ 


ಹುಡುಕುವಿಕೆ ಆರಂಭವಾಗುತ್ತದೆ. ಈ ಹುಡುಕುವಿಕೆಯೇ ಸಾಹಿತ್ಯ ಚರಿತ್ರೆ 
ಕಾಲದಿಂದ ಕಾಲಕ್ಕೆ ಬರೆಯುವ ಕ್ರಮದಲ್ಲಾ ಗುವ ಬದಲಾವಣೆ. ಈ ರೀತಿಯ : 


ಚಳುವಳಿಗಳು ಒಂದಕ್ಕೊಂದು ಪೂರಕವಾಗಿ ಪ್ರೇರಕವಾಗಿ ಸಾಹಿತ್ಯದ . 


ನಿರಂತರತೆಯನ್ನ ಕಾಪಾಡಲು ಸಹಕಾರಿಯಾಗುತ್ತದೆ. ನನ್ನ ಜೀವನದ ಅವಧಿ 


ಯಲ್ಲಿ ನಾನು "ದಟ್ಟ ವಾಗಿ ಕುವೆಂಪುರವರ ಪ್ರಭಾವಕ್ಕೆ "ಹಕ್ಕಿ ಬಯ ಕ 
ಆರಂಭಿಸಿದೆ. ಪ್ರತಿ ಸಂದರ್ಭದಲ್ಲೂ ನಾವುಗಳು ಆಯಾ ಕಾಲದ ಪ್ರಭಾವಕ್ಕೆ ಸ 
ಒಳಗಾಗಿಯೇ ಬರೆಯುತ್ತಿ ರುತ್ತೆ ವೆ. ; ಅದು ಸಹಜವೇ, ಆದರೆ ಅದನ್ನ ಬಿಡಿಸಿ ಕ 


ಕೊಳ್ಳೋದು ನಿಮ ತನವ: 'ಕಂಡುಕೊಳ್ಳೋ ಪ ಪ್ರ ಯತ್ನ. ಅನೆಂತಡೆ, ನಾನು: 


ನನ್ನವನಾದೆ ಎನ್ನುವುದು ನನ್ನ ಕಾವ್ಯ ಚರಿತ್ರೆ ಗೆ ಮುಖ್ಯ ಸಂಗತಿ. ಹೀಗೆ 


. ಬಿಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಮತ್ತೊಂದು ಗಂಟುಹಾಕಿಕೊಂಡೆ ಎಂದಲ್ಲ. 


ಈ ಎಲ್ಲ ಚಳುವಳಿಗಳನ್ನ ಹಾದುಬಂದವ ನಾನು, ಯಾವುದೇ ಚಳುವಳಿಯಲ್ಲಿ 
ತೀವ್ರವಾಗಿ ಗುರುತಿಸಿಕೊಳ್ಳದೆ ಎಲ್ಲ ಚಳುವಳಿಯ ಉತ್ತಮ ಅಂಶಗಳನ್ನ 


: ಗ್ರಹಿಸಿ, ಅದರಿಂದ ಪಡೆಯಬೇ ಕಾದ್ದು ಪಡೆದು, ಬಿಡಬೇಕಾದ್ದು ಬಿಟ್ಟು ಬೆಳೆದೆ. 
ಈ ರೀತಿ ನನ್ನ ಯಾವ ಪಂಥಕ್ಕೂ ರಿಸ ಸಲು ಆಗದಿದ್ದ ರಿಂದಲೇ ನನ್ನ ಬಗ್ಗೆ 


ವಿಮರ್ಶೆ ನಡೆಯಲಿಲ್ಲ. ನನ್ನ ಯಾವುದೇ ಪಂಥಕ್ಕೂ ಗುರುತಿಸ ಲಾಗದ 


ಕೆಲವರು. ಸಮನ್ನ ಯ ಕವಿ ಎಂದು ಕರೆದರು. ಬಹಳ ತಪ್ಪಿ ಜು ವಿಮರ್ಶೆಯಲ್ಲಿ 


ಸಮನ್ವಯ ಎನ್ನು ವುದಕ್ಕೆ ಯಾವುದೇ ವ್ಯಾಖ್ಯಾನಗಳಿಲ್ಲ. ಆದ್ದರಿಂದ ನಮಗೆ 
ಪಟ್ಟಿ ಹಾಕೆಬೇಕು. ಶೆ ನಮಗೆ ಬೇಕಾಗಿರೋದು. ಒಬ್ಬ ಕವಿಯಿಂದ ಒಳ್ಳೆ ಕವಿತೆ, 
ಯಾನ ಪಂಥದಲ್ಲಿ ಅವನು ಬರೆದ ಎನು ವುದು ಅಮುಖ್ಯ. ಯಾವ ಪಂಥವೂ 
ಶ್ರೆ ಷ್ಠ ವಲ್ಲ. ಒಂದಕ್ಕೊ ೦ದು ವಿರೋಧವೂ ಅಲ್ಲ, ಪೂರಕವಾದದ್ದು. ವಸ್ತು ವನ್ನ 
ನೋಡಿವ ಅರ್ಥಮಾಡಿಕೊಳ್ಳು ವುದನ್ನ ಕಲಿಸುತ್ತಾ ಇರುತ್ತೆ. ಯಾವುದೇ 
ಪಂಥದಲ್ಲಿ ಉಳಿದು ಸಾಧಿಸುವುದು ದೊಡ್ಡ ದೇ ಆದರೂ ಅದನ್ನ ಮೀರಿಯೂ 
ಬೆಳೆಯಬಹುದು. ಪಂಥಗಳಿಗೆ ಒಬ್ಬ ಲೇಖಕ ಬದ್ಧನಾಗದೆ ಜೀವನಕ್ಕೆ ಬದ್ಧ 
ನಾಗಬೇಕು. ಬದುಕು ಮುಖ್ಯ , ಅದನ್ನ ಗ್ರಹಿಸುವ ಬೌಕಟ್ಟು ಗಳನ್ನ "ನೀರಿ 
ನಾವು ಬೆಳೆಯಬೇಕು, 


ದ 
೪1. 2 


ಗ 
Wy ಗ್ಯ 
ತ 
ಜಾ 
NS 
ಸ 
ಜ್‌ 
2% 
ತ 
“| 
ಳು 
1 


... ಈಚಿನ ಬಂಡಾಯ ಚಳುವಳಿ ಅನೇಕ ಕವಿ ಲೇಖಕರನ್ನ ತನ್ನ ಪ್ರಭಾವದ ತೆಕ್ಕೆಗೆ 
ತೆಗೆದುಕೊಂಡಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ? | 


ಡಾಬು ಕೂಡಾ ಹೊಸಾ ದೃಷ್ಟಿ ಪಿ ಯಿಂದ ಜೀವನವನ್ನ ಅರ್ಥಮಾಡಿಕೊಳ್ಳು ವ 


"ಒಂದು ವಿಧ. ಬಂಡಾಯದಿಂದ ಶೋಷಿತರು "ಮತ್ತಿ ತರ ಸಾಮಾಜಿಕ 
ಸಮುದಾಯ ಸಾಹಿತ್ಯವನ್ನ ಸೇರಿದೆ. ಮೊದಲಿಗಿಂತಾ ಹೆಚ್ಚು. ಈ ದೃಷ್ಟಿಯಿಂದ 
ಸಾಹಿತ್ಯ ಹೆಚ್ಚು ಸಮಾಜಮುಖಿಯಾಗುತ್ತಿದೆ. ಬಂಡಾಯದಲ್ಲಿ ಪ್ರತಿಭಟನೆಯ 
ಸ ಅಂಶ ಮುಖ್ಯ, pratos ಖಾನನ ಒಂದು ದೊಡ್ಡ ಮೌಲ್ಯ ವೆ. 


ಬಂಡಾಯದ ಹೊಸಾಧ್ದ ನಿಗಗಳು ಕಲೆಯಾಗಿ ಎಷ್ಟರಮಟ್ಟಿ | 8600100 
; ಸ್ಯ ದೆ?. | 


ಸ ಬರೆಯುವುದು ಯಾವುದು ಎನು ವುದು ಮುಖ್ಯ. ಅದನ್ನ ಗುರುತಿಸುವುದೂ 


ಕೂಡಾ ವಿಮರ್ಶಕರ ಕೆಲಸ: ಸಹಜ ಕೆಳಸ | ರಗಳಿಂದ ಬಟ ವ್ಯ ಕ್ತಿ ಯೊಬ್ಬ 


ತ ಬರೆಯುತ್ತಾ ನೆಂದಾಗ ಕವಿಯಾದವನು ಕವಿತೆ "ಬರೆಯುತ್ತಾ ನೆ ಇಲ್ಲದವನು ಬರೀ 


ಘೋಷಣೆಯನ್ನು ಕೂಗುತ್ತಾನೆ. ಈ ರೀತಿಯ ಮಾತು ಎಲ್ಲಾ ಚಳುವಳಿ 
ಗಳಿಗೂ ಅನ್ನ ಯಿಸುತ್ತದೆ. ನಿಜವಾದ ಕವಿತೆ ಮತ್ತು ಹುಸಿ ಕವಿತೆ 'ಬರೆದೋರು 
ಎಲ್ಲಾ ಕಾಲದಲ್ಲೂ. ಇದ್ದರು. ಚರ್ಚೆಯಲ್ಲಿ ಆಯಾ ಚಳುವಳಿಯಲ್ಲಿ 


ಕಾವ; ವಾಗಿರುವುದನ್ನ ಮಾತ್ರ ಗುರುತಿಸ ತ್ತೇವೆ. ಬಂಡಾಯ ಕಾವ್ಯ ಹೆಚ್ಚು 


ಕಲೆಯಾಗಿಲ್ಲ ಎಂಬ "ಆರಿ ಇರುವುದು ನಿಜ ಆದರೆ ಆಕ್ರೊ ೀಶವನ್ನೂ 


`ಕಲೆಯಾಗಿಸ ಸುವ ಕವಿಗೆಳು ನಮ್ಮ ನಡುವೆ ಇದ್ದಾರೆ. ಅದನ್ನ ನೀವು. ನಿರಾಕರಿಸ 


.:. ಲಾಗುವುದಿಲ್ಲ. ಬಂಡಾಯವನ್ನ ಪೂರ್ವಗ್ರ ಓಕೆಗಳಿಂದ ನಿರಾಕರಿಸಬಾರದು. 


ಆ ಆಕ್ರೋಶದ ಕಾರಣ ತಿಳಿದುಕೊಳ್ಳ ಬೇಕು. ಅದಕ್ಕೆ ನಾವು ನೀವೆಲ್ಲಾ 


ಚರಿತ್ರೆ ಯಲ್ಲಿ ಕಾರಣವಾಗಿದ್ದಿ "ವಿ, ಈ ರೀತಿ ಅದು ಬರೀ ಸಾಹಿತ್ಯ ಮಾತ್ರ ವಲ್ಲ 


ಸಾಮಾಜಿಕ ಎಚ್ಚ ರ ಕನಡಾ. ಬರೀ ಕಲೆಯಾಗಿ ಅದನ್ನ A ಜೊತೆಗೆ 


ಅದು ಉಂಟುಮಾಡುವ ಸಾಮಾಜಿಕ ಬದಲಾವಣೆ ಎಚ್ಚರ ಕೂಡಾ ಅದರ 


ಪರಿಣಾಮವೇ; ಬರೀ ಶುದ್ಧಕಾವ್ಕ ನಿರೀಕ್ಷಿಸಲು ಅಸಾಧ್ಯ. ಕಾವ್ಯ ದ್ದು ನ | 


ಸೌಂದರ್ಯಾನುಭವ ಮಾತ್ರ ಅಲ್ಲ ಸಾಮಾಜಕ ಎಚ್ಚರ ಕೂಡಾ ಸಾಧ್ಯ. | 
ಹೀಗೆ ಇಷ್ಟೆ ¢ TN ಹೇಳಲಾಗುವುದಿಲ್ಲ. ಹಾಗಾದ ಮಾತ್ರ N a. 
ಕಾವ್ಯ ವನ್ನ ibs ಆಗಿ ನೋಡಲೂ ಬಾರದು ತೊಡ 12 


| ಕಲೆ ಎಷ್ಟ ರಮಟ್ಟಿ ಗಿದೆ ಎನು ವುದು ಮುಖ್ಯ. ಬರೀ statement 


ಘೋಷಣೆಗಳು 5 ಕಾವ್ಯ ವಾಗುವುದಿಲ್ಲ. 


೨೪ 


ಇತರೆ ಎಲ್ಲಾ ಕವಿಗಳೂ ಈ ಬಂಡಾಯ ಚಳುವಳಿಯಿಂದ ಪ್ರಭಾವಿತರಾಗಿದ್ದಾರೆ. 


ಬಂಡಾಯ ಸಾಹಿತ್ಯ ಕ್ರ ತೆ ಬಮ ಧೋರಣೆಗಳು ಹೆಚ್ಚು ಪ ಭಾ ಬೀರಿದೆ. . . 


| a NC 
wy ಕ್‌ ಹೋ ತ್‌ ಓಕ 
ಡ್‌್‌ ES 


ಇವತ್ತು ಕಾವ್ಯದ ಗೇಯತೆ ಬಗ್ಗೆ ಹೆಚ್ಚು ಒತ್ತು ಬೀಳುತ್ತಿದೆ, ಕಾವ್ಯ ಜನಿ ಕೆ 


ಯಾಗಬೇಕು ಎನ್ನು ವ ಹಿನ್ನೆ ಲೆಯಲ್ಲಿ ಇದು ಅಗತ್ಯ ವೆ? 


ಗೇಯತೆ ಯಾವತ್ತೂ ಕಾವ್ಯ ದಿಂದ ಹೊರತಾಗಿಲ್ಲ, ಅದಿಲ್ಲದೆ. ಜದ [ವೂ ಇಲ್ಲ. 
ಗೇಯತೆ ಎಂದರೆ ಹಾಡಲು ಬರುವಂಥಾದ್ದು ಎಂದಲ್ಲ, ಕಾವ್ಯ ದ Intérnel 


rythm- ಇದು ಕಾವ್ಯಕ್ಕೆ ಹೆಚ್ಚು ಅಗತ್ಯ ಕೂಡಾ, ಇದನ್ನ ಸಂಗೀತದ ಸ ¢ 


ದೃ ಪ್ಟಿಯಿಂದ ನಾನು ಹೇಳುತ್ತಿಲ್ಲ. ಒಂದು ಒಳ್ಳೆ ಪದ್ಯ ವನ್ನ ಸಂಗೀತಕ್ಕೆ 
ಸಹಗ ಹೆಚ್ಚು ಜನಕ್ಕೆ ತಲು ಪಲು ಸಾಧ್ಯ ವಾದರೆ ಯತಾ - 
ಹಾಡಲಿಕ್ಕಾ ಗೇ ಬರೆಯುವುದು ತಪ್ಪು ಲ ನಿರಕ್ಷರಸ್ಥ ರಿಗೂ ಕಾವ್ಕ ವನ್ನ ಹಾಡಿನ 
ಮೂಲಕ ತಲುಪಿಸುವುದು ಒಂದು ಸಾಧ್ಯ ತೆ. ಅನಕ್ಷರಸ್ಥ ಬಹುಜನ ಸಮಾಜದಲ್ಲಿ . 
ಕಡೇ ಪಕ್ಷ ಬೇಂದ್ರೆ, ಕುವೆಂಪು ಮಾ ಕವಿಗಳು ಹಾಡಿನ ಮೂಲಕ ' 
ಜನರನ್ನ ತಲುಪುವುದಾದರೆ ಸಂತೋಷದ ವಿಷಯ, ಕವಿಗಳು ಜನಪ್ರಿಯ 


ರಾಗಲು ಹಾಡು ಕಟ್ಟ ಬಾರದಷ್ಟೆ ಕ್ಲ 


ಕಾವ್ಯ Mus ಎನ್ನು ವ ಬಗ್ಗೆ ಒಬ್ಬ ಕವಿ ವಿಮರ್ಶಕರಾಗಿ 
ಬೀಚು ಹೇಳುತ್ತಿ ೇರಿ? 


ಒಟ್ಟಾರೆ ಸಾರ್ವಕಾಲಿಕವಾಗುವುದು ಎಂದರೇನು? ಸಾಹಿತ್ಯದ ಕೆಲಸ 


ವೈಯುಕ್ತಿ ಕ ಅನುಭವವನ್ನ ಸಾರ್ವತ್ರಿ ಕಗೊಳಿಸುವುದು. ಕಾಲಬದ್ಧ ವಾದದ್ದ ನ್ನ 


ಕಾಲಾತೀತಗೊಳಿಸುವುದು. ನನ್ನ ಅನುಭವ ನನ್ನ ಪದ್ಮದ ಮೂಲಕ 
ನಿಮ್ಮದಾಗುತ್ತೆ ಎ: ಆದರೆ ನಿಮ್ಮ ಕಾಲದ ಸಂಗತಿಗಳನ್ನ ಅದು ಬಿಟ್ಟು ಕೊಡುವು 
ದಿಲ್ಲ. ನಿಮ್ಮ ಮೂಲಕವೇ ಅದು ತನ್ನ ರೂಪ ಪಡೆಯುತ್ತದೆ. 


ಶ್ರೇಷ್ಟತೆಯ ಬಗೆಗೆ ಇವತ್ತು ಅನೇಕ ಗೊಂದಲಗಳಿವೆ. ನಿಮ್ಮ ಅನಿಸಿಕೆ ಏನು? 


ಶ್ರೇಷ್ಠತೆ ಎನ್ನುವುದು ಒಂದು ಆದರ್ಶ, ಆ ಗುರಿ ಇರಬೇಕು. ಮಹತಾ ಕಾಂಕ್ಷೆ 
ಬಡು ಲಕ್ಷಣ, ಆದರೆ ಶ್ರ ಷ್ಠ ತೆಗೆ ಮಾನದಂಡಗಳಿಲ್ಲ, ಅದನ್ನ ನಾಲ್ಕು ಮಂದಿ 
ಕುಳಿತು ನಿರ್ಧರಿಸಲಾಗುವುದಿಲ್ಲ ಕಾಲಕ್ರಮೇಣ ಗೋಚರವಾಗುವಂಥಾದ್ದು 
ಸಮಕಾಲೀನ ಶ್ರೇಷ ತೆಯ ಮಾನದಂಡಗಳಿಂದಲೇ ಉತ್ತಮ ಸಾಹಿತ್ಯದ 
ನಿಷ್ಕರ್ಷೆಯಾಗುತ್ತ ದೆ ಎಂದು ನಾನು ತಿಳಿದಿಲ್ಲ. 


2 

ಹೊಸ ಬರಹಗಾರರ ಸಲುವಾಗಿ ಅಕಾಡೆಮಿ ಯೋಜನೆಗಳೇನು ? 

ಬೆಳೆಯುವ ಪ್ರತಿಭೆಗಳನ್ನ ಗುರುತಿಸಿ ಪ್ರೋತ್ಸಾಹಿಸುವುದು ಮತ್ತು ಪರಿಣತ 

ಪ್ರ ತಿಭೆಗಳನ್ನು : ಗೌರವಿಸುವುದು ಅಕಾಡೆಮಿ ಉದೆ ೇಶಗಳೆಲ್ಲೊಂದು, ಅದು 

ಯಾವತ್ತೂ ಸಾಹಿತಿಗಳನ್ನ ಸೃ ಷ್ಟಿ ಸಲು ಅಸಾಧ್ಯ. ಆದರೆ, ಉತ್ತಮ 
: ವಾತಾವರಣ ನಿರ್ಮಸಬಹುದು. ಜು ಬರಹಗಾ ರಿಗೆ ವಿವಿಧ ಪತ್ರಿ ಕೆಗಳಿಂದ 


"ಆಯ್ದ ಕವಿತೆ, ಕಥೆ, ಪ್ರಬಂಧ, ಸಂಕಲನ ಪ್ರಕಟಣೆ, ಕಮ ಟಗಳು ಹ 
ಸಮ್ಮೇಳನ ಮುಂತಾದವುಗಳನ್ನ ನಡೆಸುತ್ತಿ ದ 


ತತ್‌ | 4 Es HA ಟ್‌ 
4 BIS TY 
ಸ | ಸ ೬; PR ಡಿ 
TYRE 
+ { ET 
4 Ky SE 
ಸಕ್ತಿ ಬಜ ನ್‌ 9 
4": 1 ಸ ಕ ಕ್‌ ವ ದ್‌್‌ 
k 7 Ey ಠ್‌ ಕ 


ಹಣದ ಅಡಚಣೆಯಿಂದ ಅಕಾಡೆಮಿ ಕೆಲಸಗಳು ಸ್ಮಗಿತಗೊಂಡಿದೆಯೇ ? 


ನಿಜವಾಗಿಯೂ ತುಂಬಾ ಇದೆ. ಸರ್ಕಾರದ ಹಣದಿಂದ ಅಕಾಡೆಮಿಯ 

ಕಾರ್ಯಕ್ರಮ ನಡೆಸಲು ಕಷ್ಟವಿದೆ. ಸರ್ಕಾರಕ್ಕೆ ಈ ಬಗ್ಗೆ ಅಂಥಾ ಆಸಕ್ತಿ ಇಲ್ಲ. 
| ಅಕಾಡೆಮಿಯ ಕೆಲಸ ನಡೆದರೆ ಸ ಮಾಡುವವರ ಆಸಕ್ತಿಯ ಮೇಲೆ 

ನಿಂತಿರುತ್ತದೆ. | | SN 


7) ನ 
ಲ ಕಿ KEN Agr) ಚ್‌ i P ಸ 
“A x [| ಥಿ py 
; p 


ನಿಮ್ಮ ಸ ಸೃಜನಶೀಲ ಕೆಲಸಗಳಿಗೆ ಹು ಕೆಲಸ ಅಡ್ಡಿ ಯಾಗಿದೆಯೇ $) 


ಖಿಡಿತವಾಗಯೂ ಅಡ್ಡಿ ಯಾಗಿದೆ. ನನ್ನ ಓದು ಬರಹ ಹಿಂದೆ ಬಿದ್ದಿ ದೆ, 
ಮತ್ತೆ ಇಂಥಾ ಜವಾಬ್ದಾ ರ ಹೊರಲು ಇಷ್ಟೆ ವಿಲ್ಲ. ಆದರೆ ಇದು ನಷ್ಟ ಅಂತ 
ಯೋಚಿಸದೆ, ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಮಾಡಿದಿ ನಿ, ಆಿಕುಗೆಮಿಯನೂ 
ಸಾಹಿತ್ಯ ದ ಕೆಲಸವೇ. 


ಸ ೨ 


ಹತ್ತಿರವಿದ್ದರೂ ದೂರನಿಲ್ಲುವೆವು : 
ನಮ್ಮ ಅಹಮ್ಮಿನ ಕೋಟೆಯಲಿ 
ಎಷ್ಟು ಕಷ್ಟ ವೋ ಹೊಂದಿಕೆ ಎಂಬುದು 
ನಾಲ್ಕು ದಿನದ ಈ ಬದುಕಿನಲಿ ! 


ಜಿ. ಎಸ್‌. ಎಸ್‌. 
(ಗೋಡೆ) 


ಅನಲೋಕನ : 


| 


| ಡಾ| ಎಚ್‌. ಎಸ್‌.ವಿ.ಯವರ ತಿತಿರದಪಾಡು 
ಒಂದು ಟಿಪ್ಪ ಣಿ 


\ 


ಸ. ರಘುನಾಥ 


ವರ್ತಮಾನ ಕನ್ನಡ ಸಾಹಿತ್ಯಿಕ ಸಮಯದಲ್ಲಿ ಎಚ್‌.ಎಸ್‌.ವಿ., ಎ. 


ರಸಿಕರ ಗಮನ ಮತ್ತು "ಆಸಕ್ತಿ ಗಳನ್ನು ಕೆರಳಿಸಿರುವ ಕವಿ. ನವ್ಯ ಕಾವ್ಯ ಫಸಲು ನೀಡಿ 
ಹೊಸಬೆಳೆಗೆ ನೆಲವನ್ನು ಬಿಟ್ಟು ಕೊಡುವ ಹವಣೆಕೆಯಲ್ಲಿದ್ದಾ ಗ ಕೃಷಿಕನಾಗಿ ಬಂದ ಈ 
ಕವಿ ಸಂಪೂರ್ಣವಾಗಿ ನ ಟಿ ನೆಲೆಯಲ್ಲಿ ನಿಂತು ಬೆಳೆಯಲಿಲ್ಲ. ಬದಲಿಗೆ ವನದ ಹಕ್ಕಿ 


ಯಂತೆ ಕಾಣೆಸಿಕೊಂಡರು. ಆದ್ದರಿಂದ ಇವರ ಕಾವ್ಯಕ್ಕೆ ವನದ ಹರಹು ಬರಲು ಕ | 


2 ಸಾಧ್ಯವಾಯಿತು. 


ವನ ಅಂದರೆ ಡಪೆರಸಂ ಸಮುದಾಯ. ಅದು ವನವಷ್ಟೆ. ಅಲ್ಲಿ ಮರಗಳು 


ನೀಡುವ ಹಸುರಿನ ಆನಂದವಷ್ಟೇ ಮುಖ್ಯ. ಇದು ಯಾವ ಭರ. ಅದು ಯಾವ,ಮರ 
ಎಂಬ ವಿಂಗಡನೆ ರಸಿಕತೆಗೆ Ae ಹಾಗೆಯೇ ಎಚ್‌.ಎಸ್‌.ವಿ. ಕವಿತೆ 


ನವೋದಯವೇ, ನವ್ಯವೆ, ನವ್ಕೋತ್ತರವೆ. ಎಂದು ವಿಂಗಡಿಸುವ ಕೆಲಸ ರಸಿಕನದಾಗುವು 


ದಿಲ್ಲ. ಕವಿತೆಯಷ್ಟೆ ೯ ಆಗಿ ಅಷ್ಟೆ ತಂದುಕೊಡುವ ಅನುಭವ, ಆನಂದವಷ್ಟೆ ಮುಖ್ಯ 
ವಾಗುತ್ತದೆ. ಈ ದ ಷ್ಟಿಯಿಂದ ವೆಂಕಟೇಶಮೂರ್ತಿ, ಕೆ.ಎಸ್‌.ನ. ರನ್ನು ep 
ಕವಿ. "ಇದನ್ನು ಬೂ ಹೇಳಬಹುದು- ಇವರು ಕನ್ನ ಡ ಕಾವ್ಯ ಪರಂಪರೆಯ 
ಮಾರ್ಗವನ್ನು ಸಿ ಸ್ವೀಕರಿಸಿದ ಕವಿ. ಅಂದರೆ ಸಮನ್ವ ಯ ಕಎಯೆ Ks ಹೇಳುವ 
ಸಾಹಸ ನನ್ನಲ್ಲಿಲ್ಲ” 


ವೆಂಕಟೇಶಮೂರ್ತಿಯವರ ಕವಿತೆಗಳನ್ನು ಇಡಿಯಾಗಿ ನೋಡಿದಾಗ ಭಾಷೆಯ ' 
ಮೇಲಾಟ, ಬುದ್ಧಿ ವಂತಿಕೆಯ ಮೆರೆದಾಟ, ಹೋರಾಟದ ಘೋಷಣೆಗಳ ಅಬ ರ : 


ಗಳನ್ನು ಇವರ ಕಾವ್ಯ ಒಗ್ಗಿ ಸಿಕೊಂಡಿಲ್ಲ, ಒಪ್ಪಿ ಕೊಂಡಿಲ್ಲ ಎಂಬುದು ಸ್ಪ ಪ್ಪ ವಾಗುತ್ತದೆ. 
ಅದೇನಿದ್ದ ರು ಹೃ ದಯದ "ಹಾಗೂ ಬದುಕಿನ ಅನುಭವಗಳ ಒಟ್ಟೆ ಸಕ್ಕದ ಅಭಿವೃ ಕ್ರ 
ಯಾಗಿ, “ಸಹಜ. ಸರಳ ರೇಖೆಗಳಲ್ಲಿ ಜೀವ ತಂದು ಕೊಳ್ಳು ವ, ವಿವಿಧ ಸ್ಮ ಸ್ತರಗಳಲ್ಲಿ 
ಅಥ್ಲೆ ೯ಕ್ಕೆ ಗೆ ದಕ್ಕುವ ವ ಚಿತ್ರಿಕೆಗಳಂತೆ ಮೈ 'ತುಂಬಿಕೊಳ್ಳು ತ್ರ ವಿ" ಹೀಗೆ ಮೈ ತುಂಬಿ ಬಂದ 
ಎಟ್‌. ಎಸ್‌, ವಿ. ಯವರ "ಯಶಸ್ವಿ ಕವಿಶೆಗಳಲ್ಲಿ ಒಂದು — 'ಶಿಶಿರದಪಾಡು' 


“"ಶಿಶಿರದಪಾಡು' ರಾಮಾಯಣದ ಒಂದು ದುಃಖಾರ್ದ್ರ ಕಥನ ಭಾಗವಾದ 


ಸ್ಯ | ಸೀತಾಪರಿತ್ಯಾಗದ ಕಥೆಯನ್ನು ಹೇಳುತ್ತದೆ. ' ಆದರೆ ಇದು ವಾಲ್ಮೀಕಿ ಹೇಳಿದ ಕಥೆಯ 


ನಕಲಲ್ಲ. ಇಲ್ಲಿನ ಕಾಣ್ಕೆ ಬೇರೆ ಮತ್ತು ಭಿನ್ನ. ಅರಸುವ ಸತ್ಯ, ಕಾವ್ಯ ಮತ್ತು 


by . ಬದುಕನ್ನು ಒಂದೇ ನೆಲೆಗೆ ತಂದು ಪರೀಕ್ಷಿಸುವುದಾಗಿದೆ. ತಾನು ಸೃಷ್ಟಿಸಿದ, ವಿಶ್ವಾಸ 


ಎ. 


ದಿಂದ ಬೆಳೆಸಿದ, ಅಭಿಮಾನದಿಂದ ಧಾರೆ ಎರೆದುಕೊಟ್ಟ ಪಾತ್ರ ತಿರಸ ಸೃತವಾಗಿದೆ. 


sd ಸ ತವಾದಲ್ಲಿಂದ ಹಿಂತಿರುಗಿ ನೇರ ತವರಿಗೆ ಸೇರದೆ, ತವರಿನ ಹಾದಿಯಲ್ಲಿ “ಅನಾಥ” 
ಕ ವಾಗ ಕಾಡಿನ ಪಾಲು ಮಾಡಿದ ಅತಿ ಆದರ್ಶದ ಹಿಂಸೆಯ ನೆಲೆಯಾಗಿ, ತನ್ನೆಲ್ಲ 
ನಿರೀಕ್ಷೆ, ಕನಸ ಗಳನ್ನು ಸುಳ್ಳು ಮಾಡಿ, ಆಕಸ್ಮಿಕವೆಂಬಂತೆ (ಕವಿಯ ಮಟ್ಟಿ ಗೆ) ಕಾಲ್ಫಾ ರಿ 
ಯಲ್ಲಿ ಕಾಣಿಸಿಕೊಳ್ಳು ತ್ರ ದೆ. “ಇದು ಪಾತ್ರ ಮಾತ್ರ ವಲ್ಲ ವ್ಯಕ್ತಿ (ಸ್ತ್ರೀ); 'ತಿರಸ್ಕ ತವಾದ 


11] ಒಂದು ಬದುಕೂ ಆಗಿದೆ. ಆ ಬದುಕು ಕನ ಉಜ್ಜ ಸ ಬಯಸಿದ್ದ ಹಡು 


ಕವಿತೆಯಲ್ಲಿ ಕವಿ ಸೀತೆಯ ಬಗ್ಗೆ ಯಾಗಲಿ, ಸೃಜಿಸಿದ ವಾಲ್ಮಿ ಕಯ 


ದ ಬಗ್ಗೆ ಯಾಗಲಿ, ಭಾವುಕ, ಸಿನಿಕನಾಗುವುದಿಲ್ಲ. ಸಮ ಮನೋಸ್ಥಿತಿಯನ್ನು "ಉಳಿಸಿ 
| ಕೊಂಡ, ಸ್ಥಿತಿ-ಗತಿಗಳ ಪರಿಣಾಮಗಳನ್ನು ಬದುಕಿನ ಸಂದರ್ಭದಲ್ಲಿ ಅನುಭವದ 
ಶು ಮೂಲಕ ಗ ತೈಹಿಸುವವನಾಗಿರುವುದು ಕವಿತೆ ಕಲಕ ತಿಯಾಗಿ ಮ ಪತಳೆಯಲು ಸಾಧ್ಯ 
ವಾಗಿದೆ. 


ಕವಿತೆ, ಕವಿ ವಾಲ್ಮಿ ೇಕಿಯನ್ನು (ನಮ್ಮನ್ನೂ) ಹ ನೋವಿನ ದೃಶ್ರ ದಲ್ಲಿ 


| ತೊಡಗಿಸಲು ಶಿಶಿರವನು ಆಯ್ಕೆ ಮಾಡಿಕೊಂಡಿರುವುದು ಗಮನಾರ್ಹ. ಇದು ಕಾವ್ಯ 
ಸನ್ನಿ ವೇಶದ ಸಂದರ್ಭಕ್ಕೆ ಸೂಕ್ತ ವಾದ ಆಯ್ಕೆ. 


ಶಿಶಿರದಲಿ ತಟತಟನೆ ಉದುರುವೆಲೆ ನೋಡುತ್ತ 
ನಡುಗಿತ್ತು ಮ್ಳ ಯಿ ಕವಿ ವಾಲ್ಮಿ ಕಿಗೆ 

ಕಣ್ಣು ತು ದೃಶ್ಯ ಕಂಬನಿಯ ಮಣಿಯಾಗಿ 
ಜಪಮಾಲೆ ಹರಿಯುತಿರೆ ನ ಸಸ 


ಶಿಶಿರದಲ್ಲಿ ಎಲೆ ಉದುರುವುದು ಸೂಟಿ ಕ್ರಿ ಯೆಯಾದರೂ EE ದಾತು | 
ವಿನಲ್ಲಿ ಮಡುಗಟ್ಟು ವ ವಿಷಾದ ಭಾವನಾ ಪ ಪಂಚ ಸಂತಸದಿಂದ ಸ್ವೀಕರಿಸುವ ಸ್ಥಿತಿ 
ಯಂತೂ ಅಲ್ಲ. ಸಧ್ಯದ ಮಟ್ಟಿ ಜತಗ ಮುಂದಿನದೇ ರ ಪ್ರ ಜ್ಞ 


 ಮಾಸಿರುತ್ತದೆ. ಜಪಮಾಲೆ ಹರಿಯುತ್ತಿ ರುವುದು ಧ್ಯಾನಕ್ಕಾಗಿಯಲ್ಲ. ಅಮೂರ್ತವಾಗಿ 


ಕಾಡುತ್ತಿರುವ ವೇದನೆಯನ್ನು ಮೂರ್ತಗೊಳಿಸಿಕೊಂಡು ಕಾಣುವ ಪ ಶ್ರಯತ್ನ. ಈ 
ಮನೋಸ್ಥಿ ತಿಯಲ್ಲಿರುವಾಗಲೇ ಅಳುವಿನ ಧ್ವನಿ ಕೇಳಿಬಂದು ಮನಸ್ಸು ್ಸ ಮತ್ತಷ್ಟು 
ತಲ್ಲಣಿಸ ತ್ರ ದೆ. ಅದೂ ಹೆಣ್ಣಿ ನ ಅಳುವಿನ ಧ್ವ ಗೆ ಬೇರೆ. 

ಎರಡು ಮತ್ತು ಮೂರನೇ ನುಡಿ (5(೩72ಬಗಗಳಲ್ಲಿ "ಮಣ್ಣು" ಎಂಬ ಪದ 


ಪ್ರಯೋಗ ಗಮನಾರ್ಹ. ಮಣ್ಣು ಬದುಕಿನ ಸಂಕೇತ. (ಸೀತೆಯ ತವರು). ಹಾಗೆ 


1 


ಇಗ 
| § 1 
ವನೂ: ಧ್ವನಿಸುತ್ತದೆ. ಆದರೆ ಇಲ್ಲಿನ ಧ್ವನ್ಯರ್ಥ ಬದುಕು. ಮಣ್ಣು ಅಂದರೆ 
ಭೂಮಿ. ಎಲ್ಲವನ್ನೂ ಧಾರಣ ಮಾಡುವ ನ, (ಸ್ತ್ರೀ ಬದುಕು) ಯಾವುದನ್ನೂ ba 
ಇನ್ನೊಂದು ಕಿವಿ ಕೀಳುವಂತೆ ಶಬ್ದ ರೂಪದಲ್ಲಿ ಹೇಳುವುದಿಲ್ಲ. ಆದರೆ ಮತನ ೫ 
ಗಳಿಗೆ ಗೋಚರವಾಗುವಂತೆ, ಅಲ್ಲಿ ಶ್ರ ವಣಕ್ಕೂ ಬರುವಂತೆ, ತನ್ನಲ್ಲೇ ತಾ 
_ ಅನುಭವಿಸುವಾಗಿನ ಸ್ಪ ೦ದನ ತರಂಗಗಳನ್ನುಂಟು 'ಮಾಡುತ್ತ ದೆ. ಅದಕ್ಕೆ ಘೊ ಕ 
(ಕವಿ) “ಎಂತಹ ನೋವು ಮಣ್ಣಿನೊಳಗೆ' ಎಂದು ತನ್ನಲ್ಲೇ ಪ್ರಶ್ನೆ ಹಾಕಿಕೊಳ್ಳು ಸ 
ತ್ತಾನೆ. "ಹಾಗೆಯೇ ಯಾರೊ ಮಣ್ಣಲಿ ಹೊರಳಿ' ಎಂಬುದು ಸಾ ಹೊರಳಿ ' 
ಎಂಬ ಧಿ ನಿಯನ್ನು ಕೊಡುತ್ತ ದೆ. | 
ನಟ ಘಟ್ಟ ದಲ್ಲಿ ತಾನು ಸೃಷ್ಟಿಸಿದ ಅಸಂಖ್ಯ ಪಾತ್ರ ಗಳಲ್ಲಿ ತನಗೆ 
ಎದುರಾದ, ಸಾತ್ರಿ ಕತೆಯಿಂದ ತನ್ನ ಂತರಂಗವನ್ನೇ ಗೆದ ಹೆಣ್ಣಿನ ಚಹರೆಯನ್ನು ಕವಿ 
ಮರೆತಿರುವುದಿಲ್ಲ. ಅದಕ್ಕೇ ಕಂಡಕೂಡಲೆ "ಪರಿಚಿತವು ಮೊಗದ ನೆರಳು, ಅಂದು 
ಕೊಳ್ಳುತ್ತಾ ನೆ; ಸ್ಪ ಸ್ಪಷ್ಟ ಪರಿಚಯಕ್ಕಾ ಗಿ ಮುಂದಾಗುತ್ತಾನೆ. ಆದರೂ ಸೀತೆ ತಾನು: 
ಯಾರೆಂದು ಪರಿಚಮಿಸಿಕೊಳ್ಳುವಾ ಗಿನ ವ ಂಗ್ಯವನ್ನು ಗಮನಿಸಬೇಕು. ಇಲ್ಲಿನ 
ಸನ್ನಿವೇಶ ವ್ಯಂಗ್ಯಾತ್ಮಕ ಆರ್ದ್ವತೆಯಿಂದ ನಿರೂಪಿತವಾಗಿದೆ. ಇಲ್ಲಿ ತವರಿನ : 
ಹಾದಿಯಲ್ಲಿ ಬರುತ್ತ "ತಂದೆಯನ್ನು ಕಂಡು, ನಾನು ನಿನ್ನ ಮಗಳು, ಗುರುತು ಸಿಗಲಿಲ್ಲವೆ' ನ 
ಎಂದು ಮಗಳು ಕೇಳಿದಂತೆ. ಗುರುತು ಹಿಡಿದು ಅವಳಿಗೊದಗಿದ ದುಸ್ತಿ ತಿ ತಿಳಿದ 
ತಂದೆಯ ಸ್ಥಿತಿಯೇ ವಾಲ್ಮೀಕಿಯದೂ ಆಗುತ್ತದೆ. ಅವನ ವೇದನೆಯ ಚಿತ ಣಕ್ಕೆ . 
ಕುಂಚ ಸಹಕರಿಸುವುದಿಲ್ಲ. ಮಾತು ಮೌನವೇ ಲೇಸೆಂದು ಒಳಗೇ : ಅಡಗುತ್ತದೆ. 
ಇದನ್ನು "ಹಾ' ಎಂಬ ಉದ್ಗಾರದಿಂದಲೇ ಸೂಚಿಸಿರುವುದು ಕವಿಯ ಅಭಿವ್ಯಕ್ತಿ ' 
ಸಾಮಥ್ಯ ೯ಕ್ಕೆ ನಿದರ್ಶನ. 
| ಮೆಂಗಳವನ್ನೆ € ಬಯಸಿ, ಅದಕ್ಕಾಗಿ ಹಾರೈಸಿ, ಅದರ ಪ್ರಾಪ್ತಿಗಾಗಿ ಹಂಬಲಿಸಿದ | 
ಮನಸ್ಸು, ಅದಕ್ಕೆ ಭಿನ್ನವಾದ ಪರಿಣಾಮವನ್ನು pA 


ಹೇಗೆ ನಂಬಲಿ ಇದನು ಹೇಗೆ ನಂಬದೆ ಇರಲಿ | 
ಎದುರಿಗೆ ಇರುವಾಗ ಲೋಕಮಾತೆ & 


ಕತ್ರಿ ಕಿ ಕಿ ಕಕ ee ಸ ಅ ಶಿಕ ಅಧಿಧಿಕ AS LOLOL ae 


ಎಂದು ' ಅಲವತು ಕೊಳ್ಳುತ್ತಾ ತ್ಲಾನೆ. ಇಲ್ಲೇ ಮುಂದಿನ ನುಡಿಯ ನಾಲ್ಕ ನೇ 
ಪಾದದಲ್ಲಿ ಮತ್ತೆ ಶಿಶಿರದ ಪಸುಪ ಬರುವುದನ್ನು ಗಮನಿಸಬೇಕು. ಇದು 
ಸನ್ನಿ ವೇಶದ ತೀ ವ ತೆಯನ್ನು ಕಟ್ಟಿ ತಂದು ಮನಸ ಸ್ಪನ್ನು ಹಿಂಡುತ್ತದೆ. 
“ಅಮ್ಮ ಜಾನಕಿ ನಾನೆ ನಾನೆ ಕತೆ ಕಟ್ಟಿದವ” 
ಎನು ವಲಿ ತಾನೇ ು ಬ 
ವಲ್ಲ ತಾನೇ ನಿರ್ಮಿಸಿಕೊಟ್ಟ ಬದುಕು ಟೊಳ್ಳುದ್ದು ತಿಳಿದು, ತನ್ನನ್ನೇ 


ರಾಲಿ 


ಹರಾ ಲ್‌ ಲಕ್‌ 


ಜೆ py 


ರ NN ಮ 
ಫ್‌ kn 
ಆ 


LAE ಸ 


. ಹೊಣೆಗಾರನನ್ನಾಗಿ ಮಾಡಿಕೊಳ್ಳುವಂಥ ಸಂವೇದನೆಯಿಂದ ಕೂಡಿದ ಅರಿವು ಸೂ ಕ್ಮ 
ವಾಗಿ ಪ್ರಕಟವಾಗುತ್ತದೆ. ಇಷ್ಟಾದರೂ ಎದುರಲ್ಲಿ ಮಡುಗಟ್ಟಿನಿಂತ ಪರಿಸ್ಥಿತಿಯನ್ನು 
ಒಪ್ಪವುದು, ತೆನ್ನೆಲ ನಂಬಿಕೆ 'ಸುಳ್ಳಾ ಗಿದೆಯೆಂಬ ವಿಶ್ವಾ ಸ್ಯಾ ತಳೆಯುವುದು ಸಾಧ್ಯ 
ವಾಗುವುದಿಲ್ಲ. (ರಾಮನಲ್ಲಿ ಅಷ್ಟೊ ಂದು ನಂಬಿಕೆ ವಾಲಿ ತಿಗೆ) ಅದಕ್ಕೆ ೇ ಕೇಳುತ್ತಾ ನೆ 


ಕಾಡು ದಾರಿಯು ಮುಗಿದು ಕೊನೆಗೆ ನಗರದ ನಡುವೆ 


ಲಲಿತ ಮಹಲರಳಿ ಶಿ ಶ್ರೀರಾಮ ಸೀತೆ 
ಒಂದಾಗಿ ರಾ ಕಂಟವನು ಕೆಳಗಿಟ್ಟೆ 
ಹೀಗೇಕೆ ಬಂದೆಯೆ ಲೋಕಮಾತೆ ? 


ಕವಿಯ ಪಾದವ ಹಿಡಿದು ಸೀತೆ ಕಣ್ಣು ೦ಬಿದಳು 
ನೆರಳು ತಲೆ ಇರಿಶಿತ್ತು ಬಿಸಿಲ ಅಡಿಗೆ 

ಕಂಪಿಸುವ ಬೆರಳುಗಳು ಕಾರ್ಮುಡಿಯ ಸವರಿದವು 
ಬಿಸಿಲು ಚುಕ್ಕಿ ಯು ಆಡಿ ನೆರಲಿನೊಳಗೆ 


ಇಲ್ಲಿಗೆ ಎಲ್ಲವೂ ಸ್ಪಷ್ಟವಾಗುತ್ತ ದೆ. ತನ್ನದೇ ಕರುಳ ಕುಡಿಯು ತನ್ನ ಆಶ್ರ ಯಕ್ಕೆ 


ಹಿಂದಿರುಗಿದೆ ಎಂದು ಸ ಸ್ಪಷ್ಟ ಫ್ರವಾದಾಗ ಉಳಿವುದೊಂದೇ ಸಾಂತ್ವನದ ನುಡಿ. ಇದು 
“ಏನು ಮಾಡೋದು, ಎಲ್ರ ಪೂರ್ವಾರ್ಜಿತ ಕರ್ಮ' ಎಂಬ ಸಾಧಾರಣ ನಿಲುವಿಗೆ 
 ಬರದ್ದು ಮಹತ್ವದ ಅಂಶ. ಬದಲಿಗೆ ಬದುಕಿನಲ್ಲಿ ಇಂಥದು ನಿರಂತರ ಎಂಬ ವಾಸ್ತವದ 

ಸತ್ಯದ ದರ್ಶನ ಕವಿತೆಯಲ್ಲಾಗುವುದು ಹೀಗೆ- 


ರಾಮನಿರುವತನಕ ರಾಮಾಯಣವು ಮುಗಿವುದೆ ? 
ಅಂತೆ ಸೀತೆಯ ಚಿಂತೆ ಸಾಯುವನಕ 
ಅಧಿಕಾರದೊಳಗಿಟ್ಟು ಹೇಗೆ ಕತೆ ಮುಗಿಸುವಿರಿ 
ಆಗಲೆ ಆರಂಭ ಬದುಕಿನಣಕ. 

ರಾಮಾಯಣದ ಸಾಲು ಬಿತ್ತಿರದ ಬಯಲಲ್ಲಿ 
ಏನು ಬೇಕಾದರೂ ಬೆಳೆಯಬಹುದು . 


ಕಟ ಡದ ಹೊರಗಡೆಗೆ ಎಂಥ ಬೆತ್ತ ಲ ಬಯಲು 
ಅನುಮಾನಗಳ ನೆಳಲು ಸುಳಿಯಬಹುದು 


ಇದು ಬದುಕಿನ ಭರತ ವಾಕ್ಕ. ಇದನ್ನು ಮಾರಿ ಏನೂ ಹೇಳಲು ಅಳವಲ್ಲ. 


ಹಾಗಾಗಿ ರಾಮನಿರುವತನಕ (ಬದುಕು ಇರುವವರೆಗೆ) ರಾಮಾಯಣವು (ಬದುಕಿನ 
ಬವಣೆ) ಮುಗಿಯುವುದೆ ? ಹಾಗಿರುವಾಗ ಸೀತೆ (ಜೀವನದ, ಹೆಣ್ಣುಗಳ) ಚಿಂತೆ 
ಸಾಯುವವರೆಗೆ, 


10 


ಕಾವ್ಯವನ್ನು ಹೇಗಾದರೂ ಮುಗಿಸಬಹುದು. ಕವಿ ಅದರ ನಿರ್ದೇಶಕ, 
ನಿಯಂತ್ರ ಲೆ ಅಂಥ ಮುಕ್ತಾಯ ಬದುಕಿಗೆ ಸಾಧ್ಯ ವಿಲ್ಲ. ಕಾವ್ಯ ಕ್ಕೂ ಬದುಕಿಗೂ 
1 ಇಷ್ಟೊ ಡು ಅಂತರವಿದೆ. ಇದು ಅನಿವಾರ್ಯದ್ದೂ. "ಇದನ್ನು ಕವಿತೆಯ. “ಪತ ಶ್ರವಿಲ್ಲದ 
ರೆಂಬೆ” ಎಂಬ ಸಾಲು ಬೇರ್ಪಡಿಸಿ ಮಾಪನ ಮಾಡಿ ತೋರಿಸಿಕೊಡುತ್ತ ದೆ. 

ಹೀಗೆ "ಶಿಶಿರದ ಪಾಡು" ಕವಿತೆ ಸೀತಾಪರಿತ್ಕಾ ಗದ ಮೂಲಕ ಬದುಕಿನಾಳದ 
ಬೇರೊಂದು ಅಯಾಮವನ್ನು ವಾಸ್ತವದ ಕಟು ಸತ್ಯ ದ ಸ್ಕಾ ಯಿಯಲ್ಲಿ ತಂದಿರಿಸಿ 
ಪರೀಕ್ಷಿಸುತ್ತ ದೆಯಾಗಿ, ಕವಿತೆಗೆ. ವಿಶಿಷ್ಟ "ವಾದ ಮೌಲ್ಯ ಒದಗಿ ಬಂದಿದೆ. | ಅಷ್ಟೆ e ಅಲ್ಪ, 
ಜನಪ್ರಿಯವಾದ ಶೀಲದ ಪೌರಾಣಿಕ ಮಾತ ವೊಂದನ್ನು ವಸ್ತುವಾಗಿ ಸ್ವೀಕರಿಸಿ, | 
Kid! ಇಮೇಜಿಗೆ ಧಕ್ಕೆ ಬರದಂತೆ ಸಾಂಪ್ರ ಡಾಯಿಕ ನೆಲೆಯಲ್ಲೆ' ನಿಂತು ಅರ್ಥದ 
ಆಯಾಮ ನೀಡುವುದು ಸವಾಲಿನದಾಗುತ್ತದೆ. ಈ ಸವಾಲನ್ನು ಸ್ವೀಕರಿಸಿ ಯಶಸ್ಸಿ 
. ಯಾಗಿರುವುದು ವೆಂಕಟೇಶಮೂರ್ತಿಯವರ ಕತೃತ್ವ ಶಕ್ತಿ ಯನ್ನು “ಕವಿತೆ. ಪ್ರ ಕಾಶ | 
ಗೊಳಿಸುತ್ತದೆ. 


he 


ಬೆಳಕನರಸುವ ಜೀವ ಮಂಜಿಗಂಜುವುದಿಲ್ಲ 
ಕು ಒಡ್ಡಿ ದಾತಂಕಗಳ ದಾಟಬೇಕು 
«ನೆಲದ ಮೇಲಿನ ಮಂಜು ಸುರಿದೀತು ಹರಿದೀತು 
ಮೆದುಳ ತುಂಬಿದ ಮಂಜು ತೊಲಗಬೇಕು. ಕ 
' ಫೆ, ಎಸ್‌. ನ, 
(ಶಿಲಾಲತೆ) 


ಓದಿರಿ 
ಗೋಪಾಲಕ ಷ ಅಡಿಗರ 
ಲ 
ಸುವರ್ಣ ಪುತ್ಮಳಿ 
ಅರ್ಪಣ ಪ್ರಕಾಶನ ; ಫುಟಿ ೬೨2 ಬೆಲೆ: ರೂ. 15-00 


(೫. 


ವಿವಿಧ ಕವಿಗಳ ಸಂಕಲನ 
ಹಕ್ಕಿ ನಡಿಗೆ 
ಪ್ರತಿಭಾ ಯುವ ವೇದಿಕೆ; ಪುಟ; 48; - ಬೆಲೆ; ಠೂ. 6-00 


ಕ 


ಗ " | ಉನ ಸಂಚಯ ' 
ಟೆ ರಮೇಶ್‌ ಚಂದ್ರ 


ಇದರ ಹಾಗಿಲ್ಲ ಎಲ್ಲ ಯಾವುದರ ಸೊಬಗು 
| ಖಯತುಚಕ್ತ. ಕ ಸಂಗಾತಿ ಸಾವು ಬರಿದೇ ನೆನಪುಗಳ ವಸ್ತ್ರ 
ಮೈ ತಳಿದು ನಗುತಿಹುದು ಸಮೃ ದ್ಧ ಹಸಿರು ಪತ್ರ 
ಹಲಬರಿಸಿದ ಹಾಗೆ ಮಾರುದನಿ ಕಟ್ಟಿ ಗೆಯ ಕಾಡೊಳಗೆ 
ತ ಹಾಡುಹಕ್ಕಿಯ ಮೊಟ್ಟೆ ಸ | ರ್ಗದದಿಗೆ ಸ್ವಲ್ಪವೇ ಕೆಳಗೆ... 
ಚ y " ಹಾಡು ನುಡಿಸಿದೆ ಹಕ್ಕಿ: ಮಿಂಚು 'ಮಿಂಚದೆ ಆಲಿಸುವ ತುಂಬು ಎದೆಗೆ 
ದಟ್ಟ ನೀಲಿಮೆ ನೆಂಪು; ತೊಳೆದಂತೆ ಹೊಳೆವ ಎಲೆ... 
ಪುಟ್ಟ ಕುರಿಗಳು ಬಿಟ್ಟು ನಡೆದು ಮುಂದೆ 
' "ಯಾವುದೀ ರಸಭಾವ ಯಾವುದೀ ಆನಂದ ? ನಂದನದ 
ಸಿಹಿತಂದು ಇತ್ತಂತೆ ಭುವಿಗೆ 
ಪಡೆ ಹೊಂದು । ಮಿತಿ ಮೀರಿ ಪಾತಗದ ನೆರಳು ತ 
ಕವಿವ ಮುನ್ನವೇ ದೇವನಿರುವ ತಾವು. ; 
ಎಂತೂ ಅರಿವಿರದ ಮನ ; ನಲಿದುಲಿವ ಉನ್ಮಾದ ; 
ನೀನೇ ಇತ್ತಿಹ ಹೆ; ನಿನ್ನದೇ ನ್ನ ಜದ ಹೆಣ್ಣು -ಗಂಡೊಳಗೆ. : 


 [ಜಿರಾರ್ನ್‌ ಮಾಲ್‌ನೀ ಹಾಪ್‌ಕಿನ್ಸ್‌ ಇಂಗ್ಲಿ ಷ್‌ ಕವಿತ | 
“Spring’ನ ಭಾವಾನುವಾದ] | TE 


ಬದುಕು. 


ಹೆನೊದ್‌ ಮಂಜೇಶ್ವರ್‌ | 


ಕೊಲ್ಲುತ್ತಾರೆ ಇಲ್ಲಿ ನನ್ನ 
ಕ್ಷಣಕ್ಷಣಕ್ಕೂ ಕೊಂದು ನಾಲಿಗೆ ಚಪ್ಪರಿಸುತ್ತಾ ರೆ. 
ಹೊಡೆದು, ಬಡಿದು, ತುಳಿದು ಪಾತಾಳಕ್ಕೆ 
ತಳ್ಳಿ ಬೆವರಿಳಿಸುತ್ತಾರೆ. 
ನನ್ನ ರಕ್ತದ ರುಚಿಗಾಗಿ ಹಂಬಲಿಸಿ 
ಮೂಗು ತೂರಿಸುತ್ತಾರೆ ಈ ಜನರು. | 
ನನ್ನದೇ ಕಾಲಲ್ಲಿ ನಿಲ್ಲುವ ಬಯಕ್ಕೆ .. . 
ಬಿಡದೆ ನೆರಳಾಗಿ ಹಿಂಬಾಲಿಸಿ ಹಿಂಸಿಸಿ | 
ಖುಷಿ ಪಡುತ್ತಾರೆ ; ಮೆಲ್ಲನೆ ಕರಗುತ್ತೇನೆ. 1% fh 
ನಿರಂತರ ನಿಂದನೆಯಲ್ಲಿ ಕರಟಿದ | 
ಚರ್ಮವನ್ನ ಬೇಯಿಸಲು ಅವಿರತ 
ಯತ್ನ, ಬೆಂದು ಸೋತ ಮಾಂಸಕ್ಕೆ 
ಮತ್ತೆ ಮರ್ಜನ! 
ಆದರೂ ಬೇಸರವಿಲ್ಲ ನನಗಿಲ್ಲಿ, 
ಬದಲಾಗಿ ಭಯ ಭಕ್ತಿ ತುಂಬಿದ ಪಿ 
ನರ ನಾಡಿಗಳಲ್ಲಿ 
ಇನ್ನೂ ನಂದಿಲ್ಲದ REI: 
ಇವರ ಚಾಕರಿಯ ಸವಿಯಲ್ಲೇ... 
ಮುಗಿಸುತ್ತೇನೆ ಜೀವನ. 
ನೆನಪಾದಾಗ ಒಮ್ಮೆ ಯಾರಿಗೂ 
ಕಾಣದಂತೆ ಅತ್ತು ಸಂತೋಷಪಡುತ್ತೆ ನೆ. 
ನಿತ್ಯ ಸತ್ತು ಬದುಕುವ ದಿನಚರಿಯಲ್ಲಿ 
ಬದುಕಿಗೆ 'ದಾರಿ ಹುಡುಕುತ್ತಿ ದ್ದೆ ನೈ ಕಾಣುತ್ತಿ ದೆ 
ಮತ್ತ ದೇ ಹಳೆಯ 
"ದನಿ' ಯ ಮನೆಯ ಚಾಕರಿ 
ಆತುಕೊಳ್ಳುತ್ತೇನೆ ಅನಿವಾರ್ಯತೆ ಎಂದು, 


 ಬದುಕಿನಕ್ಷಿಷ್ಟತೆಗೆ ; 
ಅಸಹಾಯಕತೆಗೆ ; 


ಎದೆಯಾಳದ ಅನಿಸಿಕೆಗಳಿಗೆ ; 
ವಾಸ್ತವದ ಜಂಜಡದ ನವಿರಿಗೆ ; 


. ಲೇಖನಿಗಳು ಕೆರೆದಾಡುತ್ತ ವೆ. 


ನನ್ನೂರಿನ ಗುಡಿಸಲುಗಳಲ್ಲಿ: 

ಒಲೆಯ ಮೇಲಿನ ಗಂಜಿ 

ತಕ-ಪಕ ಕುಣಿದಾಡುತ್ತ ದೆ 
ಹಸಿದ ಜೀವಗಳು ಆಶ್ವಾಸನೆಗಳ 
: ತಂಗಾಳಿಯಲ್ಲಿ ಉಸಿರಾಡುತ್ತ ವೆ. 


ಗಂಡ ನಿರ್ವೀರ್ಯನಾಗುತ್ತಾನೆ 

ಹೆಂಡತಿ ಮುಗಿಲೆತ್ತರದ ಮಹಲುಗಳ ಕಡೆಗೆ 
ಕತ್ತಲೊಡನೆ ಕರ್ರಗೆ ಕರಗಿ 

ಕತ್ತಲಲ್ಲಿ ಕತ್ತ ಲಾಗುತ್ತಾಳೆ. 


ಮಗಳಿಗೆ ಮೊಲೆ ಮೂಡುತ್ತಿ ರುವಾಗಲೇ 
ತಾಯಿ ಸೀರೆಯುಡಿಸುತ್ತಾ ಕ್ರ 

ಹೆಂಡದಂಗಡಿಯ ಸಂದಿಗಳಲ್ಲಿ 

ಹುಡುಗಿ ಕಾಣೆಯಾಗುತ್ತಾ ಲ್ಲೆ 


ಸೇಂದಿ ಸಾರಾಯಿಗಳ 


ಕೈ-ಬಾಯಿಗಳಲ್ಲಿ 


ಮಗಳು ಪಲಾವಾಗುತ್ತಾ ಛೆ 
ಮಾಂಸದ ಪಲ್ಕವಾಗುತ್ತಾ ಛೆ 


ಕೆನ್ನೆಯ ಮೇಲೆ | 
ಸಿಗರೇಟಿನ ಚುಂಬನದೊಂದಿಗೆ 


ತುಟಿಯಂಚಿನ ನಗೆ 
ಹುಡುಗಿ ಹಿಂದಿರುಗುತ್ತಾ ಲ್ಲೆ, 


"ಒಲೆಯಲ್ಲಿ 
ಮತ್ತೆ ಬೆಂಕಿ ಉರಿಯುತ್ತದೆ 
ಮಡಕೆಯಲ್ಲಿ 
ಅನ್ನದ ಅಗಳುಗಳು | ಜಿ 
ತಕ-ಪಕ ಕುಣಿಯುತ್ತವೆ. ಸ ೫ 
| ಬದುಕಿನ ಅನಿವಾರ್ಯತೆಯನ್ನರಿಯದ ಜನ : 
ಎರಡಕ್ಷರದ ಜ್ಞಾನ ಪೀಠವನ್ನಿತ್ತು 
 ಸನ್ಮಾನಿಸುತ್ತದೆ. 
ಕರುಳಿಗೆ ಕೊಳ್ಳಿಯಿಟ್ಟು 
ಅಲ್ಲಾ ಡಿಸುತ್ತೆದೆ. 
ನಾನೊಬ್ಬ ಬರೆಯದಿದ್ದರೆ 
ಸೂರ್ಯ ಹುಟ್ಟಿ, ಚಂದ್ರ ಬೆಳಗಿ 
ತಾರೆ ಮಿನುಗಿ, ನದಿ ಹರಿದು 
ಕೋಗಿಲೆ ಹಾಡಲಾರದು. 


ಅಣುಸಮರ ಎದೆಯಲ್ಲಿ | 
ಭೀಮಾಕಾರ ತಾಳಿ ' | : 
ಊರು ಭಂಗ ಮಾಡಲಾರದು ' 
ಎಂದೇನೂ ಜಂಭವಿಲ್ಲ 


ಆದರೂ ಬರೆಯುತ್ತೇನೆ 
ಬದುಕಿನ ಕ್ಲಿಷ್ಠ ತೆಗೆ 
ಅನಿವಾರ್ಯತೆಗೆ, ಅಸಹಾಯಕತೆಗೆ 
ಎದೆಯಾಳದ ಅನಿಸಿಕೆಗಳಿಗೆ 
ವಾಸ್ತವದ ಜಂಜಡದ ನವಿರಿಗೆ 


ಬರೆಯುತ್ತೇನೆ 
ನಾನು ಬರೆಯುತ್ತೇನೆ. 


ಪುತಿನ. ಅವರ "ಕಣಿವೆಯ ಮುದುಕ” 


ಒಂದು ಸ್ಥೂಲ ಅವಲೋಕನ 


ಎಸ್‌. ಎಸ್‌. ರಮೇಶ್‌ 


ಡಾ। ಪ್ರ. ತಿ. ನರಸಿಂಹಾಚಾರ್‌” ಅವರು ನಮ್ಮ ನವೋದಯ ಕವಿಗಳಲ್ಲಿ. 


ವಿಶಿಷ್ಟತೆಯನ್ನು ಉಳಿಸಿಕೊಂಡವರು. "ಹಣತೆ' ಪು.ತಿ.ನ. ಅವರ ಮೊದಲ ಕವನ 
ಟ್ಟ ಸಂಕಲನ. “ಕಣಿವೆಯ ಮುದುಕ" ಈ ಸಂಕಲನದ ಒಂದು ಕಥನಕವನ. ಆಧುನಿಕ 
೧ ಕನ್ನಡ ಕಾವ್ಯ ಸಂದರ್ಭದಲ್ಲಿ "ಕಥನಕವನ' ಹಲವು ಕಾರಣಗಳಿಂದ ಮುಖ್ಯ ಪ್ರಕಾರ. 


*ಕ್ಷನ್ನ ಡದಲ್ಲಿ ಕಥನಕವನಗಳು' ಎಂಬ ಪಿ.ಎಚ್‌.ಡಿ. ಗ್ರಂಥದ ಸ 


ಗ ಡಾ|| ಎಚ್‌. ಎಸ್‌. ವೆಂಕಟೇಶಮೂರ್ತಿ ಅವರು ಸ್ಕೂಲವಾಗಿ ಕಥನ ಕವಿತೆಗಳನ್ನು 
.. ಕಥಾಪ್ರಧಾನ, ಭಾವ ಪ್ರಧಾನ, ಸಾಂಕೇತಿಕ ... ಮುಂತಾಗಿ ವಿಂಗಡಿಸುತ್ತಾರೆ. ಭಾವ ' 


ಪ್ರಧಾನ ಕಥನ ಕವಿತೆಗಳಲ್ಲಿ ಪ ಪು.ತಿ.ನ. ಅವರ ಅನೇಕ ಕಥನ ಕವನಗಳನ್ನು "ಗುರುತಿಸುವ 
ಎಚ್‌. ಎಸ್‌.ವಿ. ಅವರ ಪ ಶಕಾರ ಪ ಪು.ತಿ.ನ. ಅವರಲ್ಲಿ ಕಥನದ ಧಾಟಿ ಪ ಪ್ರಧಾನವಾಗಿದೆ. 


ಕಥಾಂಶ ಗೌಣವಾಗಿರುತ್ತ ದೆ ಎಂದು ಅಭಿಪ್ರಾಯಪಡುತ್ತಾರೆ. 


. "ಕಣಿವೆಯ ಮುದುಕ' ಕವನದಲ್ಲಿ, ಪ್ರಕೃತಿ ವರ್ಣನೆ ಕವಿಯ ಮೂಲ ಆಶಯಕ್ಕೆ 
ಸಮರ್ಥನಾಗಿ ಹೊಂದಿಕೊಂಡು ಬಂದಿದೆ. “ಕ ಲೆ, ಮಳೆಯ ಸೂಚನೆ ಇವು ಕಾಡಿನಲ್ಲಿ 


ಒಂಟಿಯಾಗಿ ನಡೆಯುತ್ತಿದ್ದ "ಕವ ಭಯಗೊಂಡು ನಡಿಗೆಯ ವೇಗವನ್ನು ಹೆಚ್ಚಿಸುವಂತೆ 
| ಮಾಡುತ್ತ ದೆ, ಓಡುತ್ತಿ ರುವ ಕವಿ ಎಡವಿ, ತನ್ನೊ ಳಗೆ ಪ್ರಶ್ನಿ ಸಿಕೊಳ್ಳು ತ್ರಿರುವಾಗಲೇ 


ಮುದುಕನೊಬ್ಬ ನ ಮಾತು ಕೇಳಿಬರುತ್ತ ದ್ರೆ 


ಡನ ಮಯೂ” ಕವನದಲ್ಲಿ "ಮಿಂಚಿ'ನ ಪಾತ್ರ ಮಹತ್ವ ದ್ದು. "ಮೋಡ 
ಮಿಂಚಲು ಹಾದಿ ಹಿಡಿದಿರುವ ಕವಿ ಮುದುಕನನ್ನು ನೋಡಿದ್ದು ಮಿಂಚಿನ ಬೆಳಕಿನಲ್ಲೇ. 


' ಮುಂದೆ ಮುದುಕ ಪ್ರೀತಿಯಿಂದ ಕವಿಯ ಕ ಆಧರಿಸಿದಾಗ “ಮೋಡ ಮಿಂಚಿನ 


ಬಾನಿಗೆ' ಕವಿಯ ಮನಸಿ ನ ಭಾವ ಹೋಲುತ್ತ ದೆ ಮುದುಕನ ಬಾಳಿನಲ್ಲಿ ಮಿಂಚಿನಂತೆ 


ಹ ಮ ಹೇಳಬಹುದು. . / 


(1.40 


*ಕಣಿವೆಯ ಮುದುಕ' ಕವನದಲ್ಲಿ ಮುದುಕ ಬಾಸ ಕೂಡಿದ್ದು ಬದುಕಿನ್ನ.' 3 


ಬಗ್ಗೆ ಆಸ್ಥೆ ಕಳೆದುಕೊಂಡವನು. "ಮುದಿಗೆ ಚಳಿಯೆ, ಇರುಳೆ ಮಳೆಯೆ, ಕಾಡೆ ಸಿ 
ಮೇಡೆ ? ನಡೆಯೋನೀ' ಎನ್ನುವ ಮಾತಿನಲ್ಲಿ ವ್ಯ ಕ್ರಗೊಂಡಿದೆ. 1. 

ಮುದುಕ ಕಾಡಿನಲ್ಲಿ ನಡೆಯುವಾಗ ಕವಿಯ ಸಹಾಯವನ್ನು ಕರ 
ಸಹ, ಕವಿ ಪ್ರೀತಿ-ಕರುಣೆಯಿಂದ ಹಿತಪಾದ ಮಾತುಗಳನ್ನು “ಆಡುವ ಮೂಲಕ 
ನಿಧಾನವಾಗಿ | ಹಿಡಿದು ನಡೆಸಿಕೊಂಡು ಹೋಗುತ್ತಾರೆ. "ಚೊತ್ತೆಯೊಳೊಯ್ದೆ ನು. 
ಹೆಜ್ಜೆ ಹೆಜ್ಜೆ ಟೂ ನಿಂತು ಮುದುಕನ ನಡೆಸುತ' ಎಂಬ ಸಾಲುಗಳು ನಡೆಯುವಿಕೆಯನ್ನು 
ಕಣ್ಣಿ ಗೆ ಕಟ್ಟು ವಂತೆ ಕವಿ ಹೇಳಿದ್ದಾ ರೆ. 

ನಿರಾಸೆ, ಅ ಅನಾಸಕ್ತಿಯಿಂದ ಬಂಡೆಯನ್ನು ಒರಗಿ ಕುಳಿತಂಥ ಗೌಡ ಡ (ಮುದುಕನಿಗೆ. 
ಕವಿಯ ಪ್ರೀತಿಯ ಮಾತುಗಳು ಆನಂದವನ್ನು ಉಂಟು ಮಾಡಿತು. ಗೌಡ ಕವಿಗೆ 
ಹೇಳುವ “ನಿನ್ನ ಈ ಬಗೆ ಮರುಕ ತಂದಿತು. ಮರೆತ ಕಂದನ ನೆನಪನು' ಎನ್ನುವಲ್ಲಿ 
ಮುದುಕ ಸತ್ತು ಹೋಗಿರುವ ಮಗನನ್ನು ಕವಿಯಲ್ಲಿ ಕಾಣುತ್ತಾನೆ." ನ 

... ಮಾತು ಮೀರಿದ ಸಂಬಂಧ ಕವಿ ಮತ್ತು ಗೌಡನ ನಡುವೆ ಏರ್ಪಟ್ಟಿದ್ದರಿಂದ ಸು 

ಕವನದ ಕೊನೆಯಲ್ಲಿ ಮೌನ ಆವರಿಸುತ್ತದೆ. ಆ ಮೌನದಿಂದ ವ್ಯಕ್ತವಾಗುತ್ತಿರುವ 
ದುಃಖದ ಮುಂದೆ ನುಡಿಯಲು ತಿಳಿಯುತ್ತಿಲ್ಲ. | 


ಹೆಚ್ಚಿನ ಓದಿಗಾಗಿ : 
1. “ನವೋದಯ' ಡಾ| ಜಿ. ಎಸ್‌. ಶಿವರುದ್ಧಪ್ಪ : 
2. “ನಿಲುವು' ಎಚ್‌. ಎಸ್‌. ರಾಘವೇಂದ್ರರಾವ್‌ 
ಇ, *ಯದುಗಿರಿ' ಪು.ತಿ.ನ. ಅಭಿನಂದನಾ ಗ್ರಂಥ ' 
(ಪ್ರಧಾನ ಸಂ : ದೇ.ಜ.ಗೌ.) 


ಯಾನ ನಡೆಯಲಿ ತಂಗಿ ತಂಗಿ ಬಂದರಿನಲ್ಲಿ 
ನವಖಂಡಗಳ ಸೋಸಿ ಪಾತಾಳದೆಡೆಗೆ 
ಶಿಖರಗಳನಾಕ್ರಮಿಸಿ ಆಕಾಶದೆಡೆಗೆ 
ಚಲನವೇ ಬದುಕು, ನಿಶ್ಚಲವೇ ಮರಣ. 


ಗೋಸಾಲಕೃಷ್ಣ ಅಡಿಗ 
ವ ಇ 


ಹುಬ್ಬಳ್ಳಿ, ಸಾಹಿತ್ಯ ಸಮ್ಮೇಳವದ ಅಧ್ಯಕ್ಷರ ಆಯ್ಕೆಯನ್ನ ವಿರೋಧಿಸಿ ನಡೆದ 

ಗಯ ಫಲ ಜಾಗೃತ ಸಾಹಿತ್ಯ rN ನಿರ್ಮಾಣಕ್ಕೆ ಕಾರಣವಾಯ್ತು. | 
ದಲು ಪರ್ಯಾಯ ಸಮ್ಮೇಳನದ ಉದ್ದೇಶ ನಂತರ ಜಾಗೃತ ಸಾಹಿತ್ಯ ಸಮಾವೇಶ 
ಿ ಬದಲಾದದ್ದು, ಶ್ರೇಷ್ಠತೆಯ ಬಗೆಗಿನ ಉತ್ಸಾಹದ ಚರ್ಚೆಯಲ್ಲಿ ಸಮಾವೇಶ 
ಕ್ರಾ ಯವಾದದ್ದೂ ಈಗ ಹಳೆಯದಾಗಿರುವ ವಿಷಯ. ಸಾಹಿತ್ಯ 


ಸುತ್ತಾ » ಈ ರೀತಿಯ Ty ಸಮಾನ ಜಬ ಮೂಲಕ 
ೋೋನಗ್ರಸ್ತ ಸಾಹಿತ್ಯಿಕ ಕ್ರ ಸಂಸೆ ಗಳಿಗೆ ಮಾದರಿಯಾಗಬಹುದು ಎಂದೆಲ್ಲಾ 
' ಎಣಿಸಿದ್ದವರಿಗೆ ಸಂಶಯ ಹುಟ್ಟು 5 ದೆ, ನಿರಾಶೆಯೂ ಆಗುತ್ತಿ ಸ್ನ ತನ್ನ ಮುಂದಿನ 
ಟ್‌ ಟುವಟಿಕೆಯ ಬಗ್ಗೆ ಯಾವ ಸುದ್ದಿ ಯೂ ಇಬ್ಬದೆ ವೇದಿಕೆ ತಣ್ಣ ಗಿದೆ. “ಡಾ| ಹಿರೇಮಠರ : | 
.. ಆಯ್ಕೆಯಾಗದೆ ಬೇರೆಯವರು ಹುಬ್ಬಳ್ಳಿಯ ಸಮ್ಮೇಳನಾಧ, ಕ್ಷರಾಗಿದ್ದರೆ ಈ ಕ 
ಸಮಾವೇಶ ಪ್ರತಿಭಟನೆಗಳು ನಡೆಯುತ್ತಿ ರಲಿಲ್ಲ." “ಇದೊಂದು ಗುಂಪುಗಾರಿಕೆ', "ಈ ತಿ 
ಮಾವೇಶ ಯಾವುದೇ ವೈಚಾರಿಕ ತಳಹದಿಯಿಲ್ಲದ ಪ್ರತಿಭಟನೆ, ಎನ್ನುವ 
ರೋಪಗಳು ನಿಜವಾಗುವಂತೆ ಸುಮ್ಮನಿದೆ. ಜಾಗೃತ ವೇದಿಕೆಯ ನಮ್ಮಗಳ k 
ಕೆಲವು ನೆಚ್ಚಿ ನವ್ಯಕ್ತಿಗಳ ಮೇಲಿನ ಪ್ರೀತಿ ನಂಬಿಕೆಗಳ ಜೊತೆ, ಒಂದಷ್ಟು ಹೊಸದನ್ನ 
ಕಾಣುವ ಉತ್ಸು ಕತೆಯಿಂದ ಬೆಂಚು ನೀರುಹೊತ್ತು ಹಗಲುರಾತ್ರಿ ಕೆಲಸ ಮಾಡಿದ್ದ 
| ನಮ್ಮಗಳ ನಿರಾಶೆಗೆ ಉತ್ತರವೇನಾದರೂ ಇದೆಯೆ ? ಜಾಗೃತ ಸಾಹಿತ್ಯವೇದಿಕೆ ತಾನು 
ನಿಜವಾಗಿಯೂ ಜಾಗೃತವಾಗಿದೆಯೇ ? 


ಸಂಪಾದಕ 


ಕತ್ತಲ ಕವನ-3 


ರವಿಕುಮಾರಕಾಶಿ 


ಹ 
ಸ್‌ ತೆ 


ಸೂರ್ಯ ನಿಗಿ ನಿಗಿ ಉರಿಯುತ್ತಾನೆ 

ಈ ಒಂಟಿ ಮಧ್ಯಾಹ್ನದಲ್ಲಿ, 

ತೆರವಾದ ಕುರ್ಚಿಯೆಡೆ ನಿಟ್ಟಿಸುತ್ತೇನೆ 

ಅಲ್ಲೂ ಸಮಾಧಾನ ಸಿಗದು 

ಅದರೆದೆಯಲ್ಲೂ ಕಾಡುವ ನಿರಾಶೆಯ ಪ್ರತಿಧ್ವನಿ. 


ನಿರರ್ಥಕ ದನಿಯ ದೀನಾಲಾಪ 
ಸಂದೇಶ ತಲುಪಿಲ್ಲ 

ಏಕೆ ಹೇಗೆ ಏನೊಂದೂ ಅರಿಯಲಕಿರದ 
ಎದೆ ಮರುಗುತ್ತದೆ, 

ಬೆಳಗೂ ಬೈಗೂ ಕಂಗಳು ಅರಸುತ್ತವೆ 
ವೃರ್ಥ. | 

ಕುರ್ಚಿ ಮತ್ತ ಷ್ಟು ಆರ್ತ. 

ಶೂನ್ಯದ ಮೂಕವೇದನೆ ಪಸರಿಸಿದೆ 
ನೀನಿರದ ಕೋಣೆಯಲಿ. 


(ಪ್ರೇರಣೆ ಕವಿ ರವೀಂದ್ರರ “ಶೇಷಲೇಖ' ಕವನ) 


ಸಂಚಯಕ್ಕೆ ನಿಮ್ಮ ಲೇಖನ, ಕವಿತೆ, ವಿಮರ್ಶೆಗಳಿಗೆ ಸ್ವಾಗತವಿದೆ. 

(ಗಾತ್ರ ಮಿತವಾಗಿರಲಿ.) 

ನೀವೂ ಚಂದಾದಾರರಾಗಿ ನಿಮ್ಮ ಗೆಳೆಯರನ್ನೂ ಚುದಾದಾರರನ್ನಾಗಿ ಮಾಡಿಸಿ. 
ಹೊಸ ಧ್ಯನಿಗಳೆ ಸಾಹಿತ್ಯ ಸಂಕಲನ ಸಂಚಯ 


